ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ: 1601 
ಉತ್ತರಿಸಬೇಕಾದ ದಿನಾಂಕ  :' 18.03.2021. 
ಸದಸ್ಯರ ಹೆಸರು - ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸೈಫಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸುವ ಸಚಿವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ. 
ಯೋಜನೆ, ಕಾರ್ಯಕುಮ ಸಂಯೋಜನೆ" ಮತ್ತು 
ಸಾಂಖ್ಯಿಕ ಸಚಿವರು. 
ಕಸ ಪ್ರಶ್ನೆ ಉತ್ತರ 
ಅ ಕರ್ನಾಟಕ ರಾಜ್ಯ ಯುವ ವಿಃಿ ಬಂದಿದೆ. 
2012ರಲ್ಲಿ "ಸ್ವಾಮಿ ವಿವೇಕಾನಂದ 
ಯುವ ಸಬಲೀಕರಣ ನಿಗಮ" 
ಸ್ಥಾಪಿಸುವಂತೆ ಶಿಫಾರಸ್ಸು 
ಮಾಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; | " 
ಆ ಸದರಿ ಶಿಫಾರಸ್ಸನ್ನು | ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು ಸ್ವಾಮಿ 
' ಅನುಷ್ಠಾನಗೊಳಿಸುವ ಕುರಿತು | ವಿವೇಕಾನಂದ ಯುವ ಸಬಲೀಕರಣ ನಿಗಮ ಸ್ಥಾಪನೆಯ 
ಸರ್ಕಾರದ ನಿಲುವೇನು; ಉದ್ದೇಶವನ್ನು ಪ್ರಸ್ತುತ ಹೊಂದಿರುವುದಿಲ್ಲ. 
ಇ |ಸ್ವಾಮಿ "ವಿವೇಕಾನಂದ ಯುವ 


ಸಬಲೀಕರಣ ವಿಗಮವನ್ನು ಯಾವಾಗ 
ಸ್ಕಾಪಿಸಲಾಗುವುದು. 


ಮೇಲಿನ ಉತ್ತರದಿಂದ ಈ ಪ್ರಶ್ನೆ ಉದ್ದವಿಸುವುದಿಲ್ಲ. 


ವೈಎಸ್‌ಡಿ-ಇ'ಬಿಬಿ/64/2021. 


a 


(ಡಾ|| ನಾರಾಯಣ ಗೌಡ) 
ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


